ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1522(1734) 
ಸದಸ್ಯರ ಹೆಸರು : ಶ್ರೀ ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ 
ಕ್ಷೇತು 
ಉತ್ತರಿಸಬೇಕಾದ ದಿನಾಂಕ 22-03-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಪ್ರ:ಸಲ ಪ್ರಶ್ನೆ ಉತ್ತರ 
ಅ. ರಾಜ್ಯದ ಒಂದು ವಿಭಾಗದಲ್ಲಿ ಕೆಲಸ| ಪ್ರಾಥಮಿಕ: 


"| ನೀಡಲು 


ಮಾಡುತ್ತಿರುವ ಸರ್ಕಾರಿ ಪ್ರಾಥಮಿಕ. ಮತ್ತು 


ವರ್ಗಾವಣೆಗೊಂಡಾಗ ಅವರು ಸಲಿಸಿರುವ 
ವಿಭಾಗದ ಸೇವೆಯನ್ನು ಪರಿಗಣಿಸಿ ಮುಂಬಡ್ತಿ 
ನಿಯಮಗಳಲ್ಲಿ ಅವಕಾಶವಿದೆಯೇ; 
ಇಲ್ಲದಿದ್ದಲ್ಲಿ, ಪರಿಗಣಿಗಲು. ಕೈಗೊಳ್ಳುವ ಅಥವಾ 
ಕೈಗೊಂಡಿರುವ ಕ್ರಮಗಳು ಏನು? 


ಪ್ರೌಢಶಾಲೆ ಶಿಕ್ಷಕರು ಮತ್ತೊಂದು ವಿಭಾಗಕ್ಕೆ" 


ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಟಗ ೦ 
seniority ಜಿಲ್ಲಾ ಘಟಕಬಾಗಿರುತ್ತದೆ. ಒಂದು 
ಜೀಷ್ಕತಾ ಘಟಕದಿಂದ ಮತ್ತೊಂದು ಜೀಷ್ಟತಾ 
ಘಟಕಕ್ಕೆ ಕೊರಿಕೆ ಮೇರೆಗೆ ವರ್ಗಾವಣೆ 
ಹೊಂದಿದ್ದಲ್ಲಿ, ಅವರ ಹಿಂದಿನ ಜೀಷ್ಟ್ಠತಾ ಘಟಕ 
ಸೇವೆಯನ್ನು ಪರಿಗಣಿಸಿ ಮುಂಬಡಿ ಪರಿಗಣಿಸಲು 
ಅವಕಾಶವಿರುವುದಿಲ್ಲ. ವರ್ಗಾವಣೆಯಾದ 
ಘಟಕದಲ್ಲಿ ಕರ್ತವ್ಯಕ್ಕೆ ಹಾಜರಾದ 
ದಿನಾಂಕದಿಂದ ಜೇಷೃತೆ ಪರಿಗಣಿಸಲಾಗುತ್ತದೆ. 


ಪ್ರೌಢ: 

ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ. ವೃಂದಕ್ಕೆ 
ಸಂಬಂಧಪಟ್ಟಂತೆ “ಜೀಷ್ಕತಾ ಘಟಿಕ ಎಂದರೆ 
ಆಯಾ ವಿಭಾಗ" ಎಂಬುದಾಗಿ ಪರಿಗಣಿಸತಕ್ಕದ್ದು. 
ಒಂದು ಜೇಷ್ಠತಾ ವಿಭಾಗದಿಂದ ಮತ್ತೊಂದು 
ಜೀಷ್ಟತಾ ವಿಭಾಗಕೆ ಕೋರಿಕೆ ಮೇರೆಗೆ ವರ್ಗಾವಣೆ 
ಹೊಂದಿದಲ್ಲಿ ಅವರ ಹಿಂದಿನ ಜೀಷ್ಟತಾ 
ವಿಭಾಗದ ಸೇವೆಯನ್ನು ಮುಂಬಡಿಗೆ ಪರಿಗಣಿಸಲು 
ಅವಕಾಶವಿರುವುದಿಲ್ಲ. ವರ್ಗಾವಣೆಯಾದ 
ವಿಭಾಗದಲ್ಲಿ ಕರ್ತವ್ಯಕ್ಕೆ ಹಾಜರಾದ 
ದಿನಾಂಕದಿಂದ ಜೀಷ್ಟತೆ ಪರಿಗಣಿಸಲಾಗುತ್ತದೆ. 


ಸಂಖ್ಯೆ: ಇಪಿ 19 ಪಿಎ೦ಎ 2021 


ದ್‌್‌ 


ಹಾ 
ಸ ಸುರೇಶ್‌ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಹಾಗೂ ಸಕಾಲ ಸಚಿವರು 


